ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1978 


ಸದಸ್ಯರ ಹೆಸರು : ಶ್ರೀ ಸಿ.ಎಂ.ಇಬ್ರಾಹಿಂ 

0 (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ -1 16.03.2022. 
ಉತ್ತರಿಸುವ ಸಜಿವರು ಕಂದಾಯ ಸಚಿವರು 

ಕ್ರ. ಪ್ರಶ್ನೆ ಉತ್ತರ 

ಸಂ 

ಅ) "| ಬೆಂಗಳೂರು ನಗರದಲ್ಲಿ ಅನಧಿಕೃತ | ಅಕ್ರಮ ಅನಧಿಕೃತ ಭೂ ನಿರ್ಮಾಣವನ್ನು ಸಕ್ರಮಗೊಳಿಸುವ 

ನಿರ್ಮಾಣವನ್ನು | ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿರುವುದಿಲ್ಲ. 

ಸಕುಮಗೊಳಿಸುವರಿಕೆಗೆ ಇರುವ 

ಮಾನದಂಡಗಳೇನು; ಬೆಂಗಳೂರು | ಬೆಂಗಳೂರು ಉತ್ತರ/ದಕ್ಷಿಣ ತಾಲ್ಲೂಕು ವ್ಯಾಪ್ತಿಯಲ್ಲಿ 

ಉತ್ತರ ಮತ್ತು ದಕ್ಷಿಣ | ಅನಧಿಕೃತವಾಗಿ ಭೂ ನಿರ್ಮಾಣವಾಗಿರುವ ಮಾಹಿತಿ ಹಾಗೂ 

ತಾಲ್ಲೂಕುಗಳಲ್ಲಿ ಅನಧಿಕೃತ ಭೂ | ವಿವರಗಳನ್ನು ಈ ಕೆಳಕಂಡ ಕೋಷ್ಟಕದಲ್ಲಿ 

ನಿರ್ಮಾಣವನ್ನು ' ವಿವರಿಸಲಾಗಿರುತ್ತದೆ. 

ಸಪ್ರಮಗೊಳಿಸುವಿಕೆಗಾಗಿ 

2017ರಿಂದ ಸಲ್ಲಿಕೆಯಾಗಿರುವ || ಕು. | ತಾಲೂಸು | ಅನಧಿಕೃತ ನೋಟೀಸ್‌ | ಎಫ್‌.ಐ.ಆರ್‌. 

ಅರ್ಜಿಗಳೆಷ್ಟು; ಸೆಂ ಬಡಾವಣೆಗಳ ಜಾರಿ ದಾಖಲಿಸಿರುವ 

(ವಾರ್ಡ್‌/ಗ್ರಾಮವಾರು ಮತ್ತು ಸಂಖ್ಯ ಮಾಡಿರುವ ಪುಕರಣಗಳು 

ಸರ್ವೆ.ನಂ/ಆಸ್ತಿ ಸಂಖ್ಯೆಗಳ | 7 ಚಂಗಳೂರು [335 310 31 

ಸಂಪೂರ್ಣ ಮಾಹಿತಿ) |! ಉತ್ತರ 

2 1 ಬೆಂಗಳೂರು |778 352 108 
ದಕ್ಷಿಣ 
| ಒಟ್ಟಿ [1113 662 i139} 

|ಆ) | ಬೆಂಗಳೂರು ಉತ್ತರ ಮತ್ತು ದಕ್ಷಿಣ | ಬೆಂಗಳೂರು ಉತ್ತರ/ದಕ್ಲಿಣ ತಾಲ್ಲೂಕು ವ್ಯಾಪ್ತಿಯಲ್ಲಿ 

ತಾಲ್ಲೂಕುಗಳಲ್ಲಿ ಇದುವರೆಗೂ | ಸಕ್ರಮಗೊಂಡಿರುವ ಪ್ರಕರಣಗಳು ಇರುವುದಿಲ್ಲ. 

ಸಕ್ರಮಗೊಂಡಿರುವ 

ಪ್ರಕರಣಗಳೆಷ್ಟು; (ವಾರ್ಡ್‌ ಬಾರು 

ಮಾಹಿತಿ ನೀಡುವುದು) 

ಸಕು್ರಮಗೊಳ್ಳದೇ ಇರುವ 

ಪ್ರಕರಣಗಳಿಗೆ ಕಾರಣವೇನು 

ಹಾಗೂ ಯಾವ ಕಾಲಮಿತಿಯೊಳಗೆ 

ಸಕ್ರಮಗೊಳಿಸಲಾಗುವುದು; 

ಹೊಸಕೆರೆಹಳ್ಳಿ ಪಟ್ಟಣ 158 

ವಾರ್ಡ್‌ ಗ್ರಾಮದ ವ್ಯಾಪ್ತಿಯಲ್ಲಿ 

ಸಲ್ಲಿಕೆಯಾಗಿರುವ ಅರ್ಜಿಗಳ 

ಸಕ್ರಮಗೊಳಿಸುವ ಕಾರ್ಯ 

ಯಾವಾಗ ಕೈಗೊಳ್ಳಲಾಗುವುದು; 

ಇ) | ಸಂಧ್ಯಾ ಸುರಕ್ಷಾ ಯೋಜನೆಯಡಿ | ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ 
ಬಳ್ಳಾರಿ ಜಿಲ್ಲೆಯ ಕಂಪ್ಲಿ |! ತಾಲ್ಲೂಕಿನ ಕಂಪ್ಲಿ ಹೋಬಳಿಯ ಗ್ರಾಮಗಳಲ್ಲಿ ಒಟ್ಟು 1921 
ತಾಲ್ಲೂಕಿನ ಶ೦ಪ್ಲಿ | ಅರ್ಜಿಗಳು ಸ್ವೀಕೃತವಾಗಿದ್ದು, : ಈ ಪೈಕಿ 1200 
ಹೋಬಳಿ/ಗ್ರಾಮಗಳಲ್ಲಿ ಎಷ್ಟು | ಫಲಾನುಭವಿಗಳಿಗೆ ಮಂಜೂರು ಮಾಡಲಾಗಿದೆ. (ಗ್ರಾಮವಾರು 
ಅರ್ಜಿಗಳು ಸಲ್ಲಿಕೆಯಾಗಿದೆ; ಎಷ್ಟು | ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ) 


'ಫವಾನುವವಿಗಳಿಗೆ ಮಂಜೂರು 


ಮಾಡಲಾಗಿದೆ; (ಗ್ರಾಮ, ಹೆಸರು 
ಮಂಜೂರಾದ ದಿನಾಂಕವಾರು 
ವಿವರ ಒದಗಿಸುವುದು) 


— 


ಕಂಪ್ಲಿ ಹೋಬಳಿಯ ಮೆಟ್ಟಿ 
ಗ್ರಾಮದ ಅರ್ಜಿದಾರರು ಈ 
ಯೋಜನೆಯ | 
ಫಲಾನುಭರಿಯಾಗಲು ಸೂಕ್ತ 
ದಾಖಲಾತಿಗಳೊಡನೆ' ಅರ್ಜಿ 
ಸಲ್ಲಿಸಿದ್ದರೂ ವಿಳಂಬ ವತಿ 
ಅನುಸರಿಸಲು ಕಾರಣವೇನು; 
ಯಾವ " ತಾಲವಮಿತಿಯೊಳಗೆ 
ಮಂಜೂರು ಮಾಡಲಾಗುವುದು? 
(ವಿವರ ನೀಡುವುದು) 


ಪಿಂಚಣಿ ಯೋಜನೆಗಳನ್ನು ಸಕಾಲ ಸೇವೆಯಡಿ ತರಲಾಗಿದ್ದು, 
ಅರ್ಜಿ ಸ್ವೀಕರಿಸಿದ 45. ದಿನಗಳ ಒಳಗೆ ಅರ್ಹರಿಗೆ ಪಿಂಚಣಿ 
ಮಂಜೂರಾತಿ ನೀಡುವಲ್ಲಿ ಕಮವಹಿಸಲಾಗುತ್ತಿದೆ. ಕಂಪ್ಲಿ 
ತಾಲ್ಲೂಕಿನಲ್ಲಿ ವಿಳಂಬವಾಗಿರುವ ಯಾವುದೇ: ಪ್ರಕರಣಗಳು 
ಇರುವುದಿಲ್ಲ. 


ಸಂಖ್ಯ ಆರ್‌ಡಿ.108 ಎಲ್‌ಜಿಕ್ಯೂ 2022 


—- 
Vu - 
(ಆರ್‌.ಅಶೋಕ) 
ಕಂದಾಯ ಸಚಿವರು 


ಪ್ರಶ್ನೆ ಸ೦ಖ್ಯೆ 19784, ಅನುಬಂಧ 


[ಗ್ರಾಮದ ಹೆಸರು 


[ಮಂಜೂರಾದ 
ಅರ್ಜಿಗಳ ಸಂಖ್ಯೆ | 


ಅರಳಿಹಲ್ಲಿ 


23 


14 


ಬೆಳಗೋಡುಹಾಳ 
ಚಿಕ್ಕಜಾಯಿಗನೂರು 


ದೇವಲಾಪುರ 


ದೇವಸಮುದ್ರ 


ಎಮ್ಮಿಗನೂರು 


ಹಂಪಾದೇವನಹಳ್ತಿ 


ಹಿರೇಹಾಯಿಗನೂರು 


| ಹೊನಳ್ಳಿ 


ಇಟಗಿ 


ಜೀರಿಗನೂರು 


ಕಣಿವಿ ತಿಮ್ಮಲಾಪೂರ 


ಮಾವಿನಹಳ್ಳಿ 


ಮುದ್ದಾಪುರ: 


ಮುದ್ಮಾಪುರ-2 


ನೆಲ್ಲುಡಿ 


ರಾಮಸಾಗರ 


ಸಣಾಪುರ 


ಸಂಕಲಾಪುರ 


ಸೋಮಲಾಪುರ 


_|ಸುಗ್ಗೇನಹಳ್ಳಿ 


25 


ಉಪ್ಪಾರಹಳ್ಳಿ 


ಒಟ್ಟು 


